ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 16-03-2021 ಪುಶ್ನೆ ಸ೦ಖ್ಯೆ: 1098 (1410) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕಾಂತರಾಜ್‌ (ಬಿಎಂಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 
ವಿಷಯ: ತುಮಕೂರು ಜಿಲ್ಲೆ, ಗುಬ್ಬಿ ಪಟ್ಟಿಣದ ಮಾರನಕಟ್ಟೆ ಬಗ್ಗೆ 


(ಅ) ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಿಣದಲ್ಲಿ ಮಾರನಕಟ್ಟೆ ಇರುವುದು ನಿಜವೆ; 
ಹಾಗಿದ್ದಲ್ಲಿ, ಇದರ ಒಟ್ಟು ವಿಸೀರ್ಣವೆಷ್ಟು; 


(ಆ) ರೆವಿನ್ಮೂ ನಿಯಮದಂತೆ ಕೆರೆ ಕಟ್ಟೆಗಳು ಸರ್ಕಾರದ್ದ್ಮಾಗಿರುತ್ತವೆ; ಸದರಿ ಕಟ್ಟೆಯು 
ಪಟ್ಟಿಣ ಪಂಚಾಯ್ದಿಯ ಹೆಸರಿನಲ್ಲಿ ಇರುವುದು ನಿಜವೇ; (ಸರ್ಕಾರಿ ಆದೇಶ 
ನೀಡುವುದು) 


(ಇ) ಸದರಿ ಮಾರನಕಟ್ಟೆಯ ಜಾಗವನ್ನು ವಿವಿಧ ಸಂಘ ಸಂಸ್ಥೆಗಳಿಗೆ ಹಂಚಿರುವುದು 
ನಿಜವೇ; ಹಾಗಾದರೆ ಇದಕ್ಕೆ ಸಂಬಂಧಿಸಿದ ಸರ್ಕಾರಿ ಆದೇಶಗಳನ್ನು ನೀಡುವುದು; 


(ಈ) ಕೆರೆ ಕಟ್ಟೆ ಜಾಗವನ್ನು ಮಂಜೂರು ಮಾಡುವ ಅಧಿಕಾರ ಸರ್ಕಾರಕ್ಕಿದೆಯೇ 
ಅಥವಾ ಪಟ್ಟಣ ಪಂಚಾಯಿತಿ ಕೌನ್ಸಿಲ್‌ಗೆ ಇದೆಯೇ? (ವಿವರವಾದ ಮಾಯಿತಿ 
ನೀಡುವುದು) 


